ಕರ್ನಾಟಕ ವಿಧಾನ ಪರಿಷತ್ತು 


| ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ Je 
ಸದಸ್ಯರ ಹೆಸರು : | ಶ್ರೀ ಕೆ.ಎ. ತಿಪ್ಪೇಸ್ವಾಮಿ (ನಾಮ ನಿರ್ದೇಶಿತರು) 
‘ | ಉತ್ತರಿಸ ಬೇಕಾದ ದಿನಾಂಕ 16-09-2021 
ಉತ್ತರಿಸುವ ಸಚಿವರು ಮಾನ್ಯ ಜಲಸಂಪನ್ಮೂಲ ಸಚಿವರು 
[ಕಮ WR F - 
[ಸಂ ಖ್ಯ ಪ್ರಶ್ನೆಗಳು . | ಉತ್ತರಗಳು 
"| ಅ.| ಜಲಸಂಪನ್ಮೂಲ, ಇಲಾಖೆಯ| ಶ್ರೀ ಚಂದ್ರಶೇಖರ್‌ ಮತ್ತಿತರರು, ಕತಿಗುಪ್ಲೆ, 
'ಅಧೀನದ , ವೀರಾವರಿ | ಬೆಂಗಳೂರು ಇವರು ದಿನಾಂಕ 12-8-2020 ರಂದು 
ನಿಗಮಗಳು ' ಕೈಗೊಂಡ 8|ಸರ್ಕಾರಕ್ಕೆ ಸಲ್ಲಿಸಿರುವ ದೂರು ಅರ್ಜಿಯ ಮೂಲಕ 
ಬೃಹತ್‌ '' ಕಾಮಗಾರಿಗಳಲ್ಲಿ | ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. 
ಅವ್ಯವಹಾರಗಳು . 
ನಡೆದಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 
ಆ. | ಬಂದಿದನ್ನಿ ಅವುಗಳ 'ತನಿಖೆ|  ಹೌದುರಚಿಸಲಾಗಿದೆ. 
ನಡೆಸಿ ವರದಿಯನ್ನು | . ಶೀ ಎಸ್‌ ಜಿ ಚನ್ನಬಸಪ್ಪ, ನಿವೃತ್ತ ಸರ್ಕಾರದ 
ನೀಡುವಂತೆ : ಯಾವುದಾದರೂ | ಕಾರ್ಯದರ್ಶಿ ಹಾಗೂ. ಶ್ರೀ ಎಂಕೆ. ವೆಂಕಟರಾಮ್‌, 
ಸಮಿತಿಯನ್ನು ರಚಿಸಲಾಗಿತ್ತೇ;: | ಇವರನ್ನೊಳಗೊಂಡಂತೆ ಸರ್ಕಾರದ" ಆದೇಶ ಸಂಖ್ಯೆ 
ಜಸಂ೦ಇ 146 ಸೇಇವಿ 2020, ದಿನಾಂಕ 25.11.2020 ರಲ್ಲಿ 


ಸಮಿತಿಯನ್ನು ರಚಿಸಲಾಗಿರುತ್ತದೆ. 


KAA 5 pS 
ಸಮಿತಿಯನ್ನು ರಚಿಸಿದ್ದಲ್ಲಿ, ಆ 


ಸಮಿತಿಯು ನಡೆಸಿದ ತನಿಖಾ 
ವರದಿಯನ್ನು ಸರ್ಕಾರಕ್ಕೆ 
ಯಾವಾಗ ಸಲ್ಲಿಸಿದೆ; ಆ 
ವರದಿಯಲ್ಲಿನ ನಿರ್ಣಯಗಳು 
ಮತ್ತು ಶಿಫಾರಸ್ಸುಗಳನ್ನು 
ಅನುಷ್ಠಾನಗೊಳಿಸುವ ಬಗ್ಗೆ 
ಸರ್ಕಾರ ಯಾವ ಕ್ರಮಗಳನ್ನು 
ಕೈಗೊಂಡಿದೆ? . (ಸಂಪೂರ್ಣ 
ವಿವರಗಳನ್ನು ಒದಗಿಸುವುದು) 


ರಂದು! 


ಸದರಿ ಸಮಿತಿಯು ದಿನಾ೦ಕ:01.03.2021 


ಸರ್ಕಾರಕೆ ವರದಿಯನ್ನು ಸಲ್ಲಿಸಿರುತ್ತದೆ. 


ಸದರಿ ವರದಿಯಲ್ಲಿ ಜಲ ಸಂಪನ್ಮೂಲ ಇಲಾಖೆಯ 
ಅಧೀನದಲ್ಲಿ ಬರುವ 4 ನಿಗಮಗಳ ' ವ್ಯಾಪ್ತಿಯಲ್ಲಿ 
. ಕೈಗೊಳ್ಳಲಾಗಿರುವ 8 ಕಾಮಗಾರಿಗಳ ಅಂದಾಜು ಪಟ್ಟಿಗಳ 
ತಯಾರಿಕೆಯಲ್ಲಾಗಲೀ ಅಥವಾ ಕಾಮಗಾರಿಗಳ 
ಅನುಷ್ಠಾನದಲ್ಲಾಗಲೀ ಯಾವುದೇ ಅವ್ಯವಹಾರಗಳು 
ಸಾಬೀತಾಗಿರುವುದಿಲ್ಲ ; ಈ ಕಾರಣಗಳಿಂದ ಯಾವುದೇ 
ಅಧಿಕಾರಿಯನ್ನಾಗಲೀ ಅಥವಾ ಗುತ್ತಿಗೇದಾರರನ್ನಾಗಲೀ 
ಹೊಣೆಗಾರರನ್ನಾಗಿ ಮಾಡಲಾಗದು ; ದೂರುದಾರರು 
ಮಾಡಿರುವ ಆರೋಪಗಳು ಆಭಾರರಹಿತವಾಗಿವೆ ಮತ್ತು 
ಹೆಚ್ಚುವರಿಯಾಗಿ ಪಾವತಿಯಾಗಿರುವ / ಪಾವತಿಯಾಗ 
ಬೇಕಾಗಿರುವ ಸುಮಾರು 52 ಕೋಟಿ: ರೂಪಾಯಿಗಳನ್ನು |. 
ಸಂಬಂಧಿಸಿದ ಗುತ್ತಿಗೆದಾರರ ಬಿಲ್ಲುಗಳಲ್ಲಿ ಸರಿಹೊಂದಿಸ 
ಬೇಕೆಂದು ತನಿಖಾ ಸಮಿತಿಯು ಶಿಫಾರಸ್ಸು ಮಾಡಿತ್ತು. 


ಸದರಿ ತನಿಖಾ ವರದಿಯ ಶಿಫಾರಸ್ಸನ್ನು ಒಪ್ಪಿ ತನಿಖಾ 
ವರದಿಯಲ್ಲಿ ಮಾಡಿರುವ ಸಾಮಾನ್ಯ ಶಿಫಾರಸ್ಸುಗಳನ್ನು 
ಅನುಷ್ಠಾನಗೊಳಿಸುವ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು 
ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವಂತೆ ಎಲ್ಲಾ ನಿಗಮಗಳ 
ವ್ಯವಸ್ಥಾಪಕ ನಿರ್ದೇಶಕರಿಗೆ. ಸೂಚಿಸಿ ಪ್ರಕರಣವನ್ನು 
ಸರ್ಕಾರದ ಆದೇಶ ಸಂಖ್ಯೆ ಜಸ೦ಇ 146 ಸೇಇವಿ 2020, 
ದಿನಾಂಕ 5-7-2021 ರಲ್ಲಿ ಮುಕ್ತಾಯಗೊಳಿಸಿದೆ. 


ತನಿಖಾ ಸಮಿತಿಯು ಮಾಡಿರುವ ಸಾಮಾನ್ಯ 
ಶಿಫಾರಸುಗಳನ್ನು ಹಾಗೂ ದಿನಾಂಕ 5-7-2021 ರ 
ಸರ್ಕಾರದ ಆದೇಶದ ಪ್ರತಿಯನ್ನು ' ಇದರೊಂದಿಗೆ 
1 ಒದಗಿಸಲಾಗಿದೆ. 


ಸಂಖ್ಯೆ: ಜಸಂಇ 54ಸೇಇವಿ 2021 


(ಗೋವಿಂದ ಜೋಳ) 


ಕರ್ನಾಟಿಕ ಸರ್ಕಾರದ ನಡವಳಿಗಳು 
ವಿಷಯ: ಜಲಸಂಪನ್ಮೂಲ ಇಲಾಖೆಯಲ್ಲಿ ಬೃಹತ್‌ ನೀರಾವರಿ ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ 
ಡಿವೈ ಉಪ್ಸಾರ್‌ ಇವರ ಸಹಭಾಗಿತ್ವದ ಖ/s ADU N್ಮ್ಣA ಎ೦ಬ ಗುತ್ತಿಗೆದಾರರು 
ನಡೆಸುತ್ತಿರುವ ಕಾಮಗಾರಿಗಳ ತನಿಖೆಯನ್ನು ನಡೆಸುವ ಬಗ್ಗೆ. 


ಓದಲಾಗಿದೆ 


py 


ಸರ್ಕಾರದ ಆದೇಶ ಸಂಖ್ಯ: ಜಸ೦ಇ 73 ಎನ್‌.ಹೆಚ್‌.ಪಿ. 2014 ದಿನಾಂಕ 04/02/2015. 


೭. ಸರ್ಕಾರದ ಆದೇಶ ಸಂಖ್ಯೆ ಜಸಂಇ 121 ಎನ್‌.ಹೆಚ್‌.ಪಿ. 2017 ದಿನಾಂಕ 
08/11/2017. 


3. ಸರ್ಕಾರದ ಆದೇಶ ಸಂಖ್ಯೆ: ಜಸ೦ಇ 46 ಎನ್‌ಐಎನ್‌ 2016 ದಿನಾ೦ಕ 06/12/2018. 


4. ಸರ್ಕಾರದ ಆದೇಶ" ಸಂಖ್ಯೆ ಜಸಂಇ : 1200 ಎಸ್‌.ಹೆಚ್‌.ಪಿ. 2018 ದಿನಾಂಕ 
28/09/2018. 


5, ಸರ್ಕಾರದ ಆದೇಶ ಸಂಖ್ಯೆ: ಜಸ೦ಇ 41 ಕೆಬಿಎನ್‌ 2019 ದಿನಾಂಕ pA 
.  ಮತ್ತುಮಾರ್ಪಾಡಿತ ಆದೇಶ ದಿನಾಂಕ 18/07/2019. 

6. ಸರ್ಕಾರದ ಆದೇಶ ಸಂಖ್ಯೆ: ಜಸ೦ಇ 203 ವಿಬ್ಯಾಇ 2012, ದಿನಾಂಕ {7/02/2014 

7. ಸರ್ಕಾರದ ಆದೇಶ ಸಂಖ್ಯೆ: ಜಸ೦ಇ 27 ಎಂ.ಪಿ.ಜಡ್‌ 2019 ದಿನಾ೦ಕ 30/10/2019. 


8. ಕರ್ನಾಟಕ ವಿಧಾನ: ಮಂಡಲದ ವಿಧಾನ ಪರಿಷತ್‌ನ ಸೆಪ್ಟಂಬರ್‌ ಮಾಹೆಯ 
ಅಧಿವೇಶನದಲ್ಲಿ ್ಭ ADU INFRA ಎಂಬ ಗುತ್ತಿಗೆದಾರರು/ ಅಧಿಕಾರಿಗಳ ವಿರುದ್ಧ ಸ 
ಜರುಗಿಸುವಂತೆ ಪ್ರಸ್ತಾಪಿಸಿದಂತೆ. ಸ್ಥ 


9. ಶ್ರೀ ಚಂದ್ರಶೇಖರ್‌ ಮತ್ತು ಇತರರು ಕತ್ರಿಗುಪ್ಪೆ, ಬೆಂಗಳೂರು ಇವರು ಮಾನ್ಯ ಫಸ 
ಕಾರ್ಯದರ್ಶಿಯವರಿಗೆ ಬರೆದಿರುವ ದಿನಾಂಕ: 12.08.2020ರ ಪತ್ರ. 
10. ಸರ್ಕಾರದ ಆದೇಶ ಸಂಖ್ಯೆ: ಜಸ೦ಇ 146 ಸೇಇವಿ 2020, ದಿನಾ೦ಕ: 25/11/2020 


11. ಸರ್ಕಾರದ ಸೇರ್ಪಡೆ ಆದೇಶ ಸಂಖ್ಯ ಜಸಂಇ 146 ಸೇಇವಿ 2020, 
ದಿನಾಂಕ: 04/12/2020 


12. ಸತ್ಯ ಶೋಧನಾ ಸಮಿತಿಯ ವರದಿ ದಿನಾ೦ಕ: 01.03.2021. 


13. ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಯವರ ಧನಿಯ ನಡೆದ ಸಭೆಯ 
ನಡವಳಿ ದಿನಾ೦ಕ: 15.03:2021 


sss 


ಪ್ರಸ್ತಾವನೆ: 


1. ಮೇಲೆ (1ರಲ್ಲಿ ಓದಲಾದ ದಿನಾಂಕ 04/05/2015 ರ ಸರ್ಕಾರಿ ಆದೇಶದಲ್ಲಿ ವ್ಯವಸ್ಥಾಪಕ 
ನಿರ್ದೇಶಕರು, ಕಾವೇರಿ. ನೀರಾವರಿ.ನಿನಮ.ನಿಯಮಿತ,.ಬೆಂಗಳೂರು. ಇವರ.ದಿನಾಂಕ 14/10/2014.ಮತ್ತು 
13/01/2015 ರ ಪ್ರಸ್ತಾವನೆಯನ್ವಯ ವಿಷಯವನ್ನು ಪರಿಶೀಲಿಸಿ ಹೇಮಾವತಿ ಯೋಜನೆಯ ಹೇಮಾವತಿ 
ಎಡದಂಡೆ ನಾಲೆ ಸರಪಳಿ ೦ ರಿಂದ 72267 ಕಿ.ಮೀ. ವರೆಗಿನ ರಿ-ಮಾಡೆಲಿಂಗ್‌ ಕಾಮಗಾರಿಯ 
ರೂ.562.30/- ಕೋಟಿ ಮೊತ್ತದ ಯೋಜನಾ ಅಂದಾಜಿಗೆ ಯೋಜನಾ ಇಲಾಖೆ, ಆರ್ಥಿಕ ಇಲಾಖೆ ಹಾಗೂ 
ಸಜಿವ ಸಂಪುಟದ ಅನುಮೋದನೆಯನ್ನು ಪಡೆದು ಸರ್ಕಾರವು ಆಡಳಿತಾತ್ಮಕ ಅನುಮೋದನೆಯನ್ನು 
ನೀಡಲಾಗಿದೆ. 


2. ಮೇಲೆ (ಬಿರಲ್ಲಿ ಓದಲಾದ ದಿನಾಂಕ 08/11/2017 ರ ಸರ್ಕಾರಿ ಆದೇಶದಲ್ಲಿ ವ್ಯವಸ್ಥಾಪಕ 
ನಿರ್ದೇಶಕರು, ಕಾವೇರಿ ನೀರಾವರಿ ನಿಗಮ ನಿಯಮಿತ, ಬೆಂಗಳೂರು ಇವರ ದಿನಾಂಕ 27/07/2017 


2 ) 


ಪ್ರಸ್ತಾವನೆಯನ್ನಯ ವಿಷಯವನ್ನು ಪರಿಶೀಲಿಸಿ ಹೇಮಾವತಿ ಎಡದಂಡೆ ನಾಲೆ (ಸಾಹುಕಾರ ಚನ್ನಯ್ಯ 
ನಾಲೆ ಸರಪಳಿ 7226 ರಿಂದ 21430 ಕಿ.ಮೀ. ಪರೆಗಿನ ನಾಲೆಯ ಆಧುನೀಕರಣ ಕಾಮಗಾರಿಯ 
ರೂ8095830/- (ಎಂಟು ನೂರ ಒಂಭತ್ತು ಕೋಟಿ, ಐವತ್ತೆಂಟು ಲಕ್ಷದ ಮೂವತ್ತು ಸಾವಿರ ಮಾತು ಗಳ 
ಮೊತ್ತದ ಯೋಜನಾ ಅಂದಾಜಿಗೆ ಯೋಜನಾ ಇಲಾಖೆ, ಆರ್ಥಿಕ ಇಲಾಖೆ ಹಾಗೂ ಸಚಿವ ಸಂಪುಟದ 
ಅನುಮೋದನೆಯನ್ನು ಪಡೆದು ಸರ್ಕಾರವು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಲಾಗಿದೆ. 


3. ಮೇಲೆ ರಲ್ಲಿ ಓದಲಾದ ದಿನಾಂಕ 06/12/2018 ರ ಸರ್ಕಾರಿ ಆದೇಶದಲ್ಲಿ ವ್ಯವಸ್ಥಾಪಕ 
ನಿರ್ದೇಶಕರು, ಕರ್ನಾಟಕ ನೀರಾವರಿ ನಿಗಮ ನಿಯಮಿತ, ಇವರ ದಿನಾಂಕ 31/08/2017 ರ 
ಪುಸ್ತಾವನೆಯನ್ವಯ ಘಟಪ್ರಭಾ ಎಡದಂಡೆ ಕಾಲುವೆ ಯಡಿ ಬರುವ ಆಧುನೀಕರಣ ಕಾಮಗಾರಿಯ 
ರೂ.57328/- ಕೋಟಿ ಮೊತ್ತದ ಯೋಜನಾ ಅಂದಾಜಿಗೆ ಯೋಜನಾ ಇಲಾಖ, ಆರ್ಥಿಕ ಇಲಾಖೆ ಹಾಗೂ 
ಸಚಿವ ಸಂಪುಟಿದ ಅನುಮೋದನೆಯನ್ನು ಪಡೆದು ಸರ್ಕಾರವು ಅಡಳಿತಾತಕ ಅನುಮೋದನೆಯನ್ನು 
ನೀಡಲಾಗಿದೆ. ಸ 


4. ಮೇಲೆ (॥ರಲ್ಲಿ ಓದಲಾದ ದಿನಾಂಕ 28/09/2018 ರ ಸರ್ಕಾರಿ ಆದೇಶದಲ್ಲಿ ವ್ಯವಸ್ಥಾಪಕ 
ನಿರ್ದೇಶಕರು, ಕಾವೇರಿ ನೀರಾವರಿ ನಿಗಮ ನಿಯಮಿತ, ಬೆಂಗಳೂರು ಇವರ ದಿನಾಂಕ 18/09/2018 ರ 
ಪ್ರಸ್ತಾವನೆಯನ್ವಯ ವಿಷಯವನ್ನು ಪರಿಶೀಲಿಸಿ, ಹೊಳೆನರಸೀಪುರ ತಾಲ್ಲೂಕು, ಮಾವಿನ ಕೆರೆ ಗ್ರಾಮದ 
ಹತ್ತಿರ ಹೇಮಾವತಿ ನದಿಯಿಂದ ನೀರನ್ನು ಎತ್ತಿ ಹಾಸನ ತಾಲ್ಲೂಕಿನ ದುದ್ದ ಹಾಗೂ ಶಾಂತಿ ಗ್ರಾಮ 
ಹೋಬಳಿಗಳ 16 ಕೆರೆಗಳು ಹಾಗೂ 10 ಕಟ್ಟೆಗಳಿಗೆ ಕುಡಿಯುವ ನೀರಿಗಾಗಿ ನೀರನ್ನು ಹರಿಸುವ 
(ತುಂಬಿಸುವ) ಯೋಜನೆಯ ರೂ.333.00 -ಕೋಟಿ (ರೂಪಾಯಿ ಮುನ್ನೂರ ಮೂವತ್ತೂರು ಕೋಟಿಗಳು 
ಮಾತು ಗಳ ಯೋಜನಾ ಅಂದಾಜಿಗೆ ಯೋಜನಾ ಇಲಾಖೆಯ, ಆರ್ಥಿಕ ಇಲಾಖೆಯ ಹಾಗೂ ಸಚಿವ 
ಸಂಪುಟದ ಅನುಮೋದನೆಯನ್ನು ಪಡೆದು ಸರ್ಕಾರವು ಆಡಳಿತಾತಕ 'ಅನುಮೋದನೆಯನ್ನು 
ನೀಡಲಾಗಿದೆ. 


5, ಮೇಲೆ (ರಲ್ಲಿ ಓದಲಾದ ದಿನಾ೦ಕ 08/03/2019 ಹಾಗೂ 18/07/2019 ರ ಮಾರ್ಪಾಡು ಸರ್ಕಾರಿ 
ಆದೇಶದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು, ಕೃಷ್ನಾ ಭಾಗ್ಯ ಜಲ ನಿಗಮ ನಿಯಮಿತ, ಬೆಂಗಳೂರು ಇವರ 
ದಿನಾಂಕ 2102/2019 ರ ಪ್ರಸ್ತಾವನೆಯನ್ವಯ ವಿಷಯವನ್ನು ಪರಿಶೀಲಿಸಿ, ಸರ್ಕಾರವು ಕೃಷ್ಠಾ 
ಮೇಲ್ಲಂಡೆ ಯೋಜನೆಯ ಹೆಂತ-2 ರ ನಾರಾಯಣಪುರ ಬಲದಂಡೆ ಕಾಲುವೆ ಕಿ.ಮೀ. 0.0೦ ರಿಂದ 95.00 
ರವರೆಗಿನ ಕಾಲುವೆ ಜಾಲದ ರೂ.750.00 ಕೋಟಿ ಅಂದಾಜು ಮೊತ್ತದ ಆಧುನೀಕರಣ ಕಾಮಗಾರಿಗೆ 
ತಾತ್ಮಿಕ ಆಡಳಿತಾತ್ಮಕ ಅನುಮೋದನೆ ನೀಡಿದೆ ಮತ್ತು ಮೊದಲನೇ ಹಂತದಲ್ಲಿ ರೂ.375.00 ಕೋಟಿಗಳಿಗೆ 
ಸೀಮಿತಗೊಳಿಸಿ ಕೈಗೆತ್ತಿಗೊಳ್ಳಲು ಯೋಜನಾ ಅಂದಾಜಿಗೆ ಯೋಜನಾ ಇಲಾಖೆ, ಆರ್ಥಿಕ ಇಲಾಖೆ ಹಾಗೂ 
ಸಚಿವ ಸಂಪುಟದ ಅನುಮೋದನೆಯನ್ನು ಪಡೆದು ಸರ್ಕಾರವು ಆಡಳಿತಾತ್ಮಕ ಅನುಮೋದನೆಯನ್ನು 
ನೀಡಲಾಗಿದೆ. ' 


6. ಮೇಲೆ (೪ರಲ್ಲಿ ಓದಲಾದ ದಿನಾಂಕ: 17.02.2014ರ ಆದೇಶದಲ್ಲಿ, ವ್ಯವಸ್ಥಾಪಕ ನಿರ್ದೇಶಕರು, 
ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಇವರ ದಿನಾಂಕ: 07022014ರ ಪುಸ್ತಾವನೆಯನ್ವಯ 
ವಿಷಯವನ್ನು ಪರಿಶೀಲಿಸಿ ಎತ್ತಿನಹೊಳೆ ಯೋಜನೆಯ ರೂ 1291236 ಕೋಟಿ ಮೊತ್ತದ (2012-13ರ ದರ 
ಪಟ್ಟಿಯಂತೆ ಪರಿಷ್ಕೃತ ವಿವರವಾದ ಯೋಜನಾ ಮೊತ್ತಕ್ಕೆ ಆರ್ಥಿಕ ಇಲಾಖೆ ಮತ್ತು ಸಚಿವ ಸಂಪುಟದ 
ಅಸುಮೋದನೆ ಪಡೆದು ಸರ್ಕಾರವು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಲಾಗಿದೆ. 


7. ಮೇಲೆ ೧ರಲ್ಲಿ ಓದಲಾದ ದಿನಾಂಕ 30/10/2019 ರ ಸರ್ಕಾರಿ ಆದೇಶದಲ್ಲಿ ವ್ಯವಸ್ಥಾಪಕ 
ನಿರ್ದೇಶಕರು, ಕರ್ನಾಟಕ ನೀರಾವರಿ ನಿಗಮ ನಿಯಮಿತ, ಬೆಂಗಳೂರು ಇವರ ದಿನಾಂಕ 09/10/2019 ರ 
ಪುಸ್ತಾವನೆಯನ್ನಯ ವಿಷಯವನ್ನು ಪರಿಶೀಲಿಸಿ ಮಲಪ್ರಭ ಯೋಜನೆಯ ಮಲಪ್ರಭಾ ಮುಖ್ಯ ಕಾಲುವೆ, 
ಹಂಚು, ಉಪಹಂಚು ಕಾಲುವೆ ಹಾಗೂ ಲ್ಯಾಟರಲ್‌ ಗಳ ಎರಡನೇ ಹಂತದ ಆಧುನೀಕರಣ 
ಕಾಮಗಾರಿಗಳ ಮೊದಲನೇ ಹಂತದ ರೂ.1,000.00/- ಕೋಟಿಗಳ ಮೊತ್ತದ ಯೋಜನಾ ಅಂದಾಜಿಗೆ 


” 3 


ನ 


ಯೋಜನಾ ಇಲಾಖೆಯ, ಆರ್ಥಿಕ ಇಲಾಖೆಯ ಹಾಗೂ ಸಚಿವ ಸಂಪುಟದ ಅನುಮೋದನೆಯನ್ನು 
ಪಡೆದು ಸರ್ಕಾರವು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಲಾಗಿದೆ. 


8. ಮೇಲೆ (೫ರಲ್ಲಿ ಓದಲಾದ ದಿನಾಂಕ: 04122020 ರ ಸೇರ್ಪಡೆ ಆದೇಶದಲ್ಲಿ ಪುಸ್ತಾವನೆ 
ಭಾಗದಲ್ಲಿ 7ಎ. “ಸರ್ಕಾರದ ಆದೇಶ ಸಂಖ್ಯ: ಜಸ೦ಇ 47 ಎಂಪಿಜಿಡ್‌ 2017, ದಿನಾಂಕ: 
17.08.2017ರಲ್ಲಿ ಅನುಮೋದನೆ ನೀಡಿರುವ "ಮಲಪ್ರಭಾ ಯೋಜನೆಯ ಮಲಪ್ರಭಾ ಮುಖ್ಯ ಕಾಲುವೆ 
ಹಾಗೂ ವಿತರಣಾ ಕಾಲುವೆಯ ಆಧುನೀಕೆರಣ ಕಾಮಗಾರಿಗಳ ರೂ. 112000" ಕೋಟಿ ಮೊತ್ತದ 
ವಿವರವಾದ ಯೋಜನಾ ವರದಿಯ ಕಾಮಗಾರಿಗೆ ಅನುಮೋದನೆಯನ್ನು ನೀಡಲಾಗಿದೆ ಹಾಗೂ 
ಆದೇಶದ ಭಾಗದಲ್ಲಿ “ಆದೇಶದ ಕಂಡಿಕೆ 12ರ ಉಪ ಕಂಡಿಕೆ 7ರ ನಂತರ 8 ಅನ್ನು ಸೇರಿಸಿ “ಮಲಪ್ರಭಾ 
ಯೋಜನೆಯ ಮಲಪ್ರಭಾ ಮುಖ್ಯ ಕಾಲುವೆ ಹಾಗೂ ವಿತರಣಾ ಕಾಲುವೆಯ ಆಧುನೀಕರಣ 
ಕಾಮಗಾರಿಗಳ ರೂ. 1120.00 ಕೋಟಿ ಮೊತ್ತದ ವಿವರವಾದ ಯೋಜನಾ ವರದಿಯ ಕಾಮಗಾರಿಯ ಬಗ್ಗೆ” 
ಎಂದು ಸೇರ್ಪಡೆಗೊಳಿಸಿ ಆದೇಶಿಸಲಾಗಿದೆ. 


9. . ಕರ್ನಾಟಿಕ ವಿಧಾನ ಮಂಡಲದ ವಿಧಾನ ಪರಿಷತ್‌ನ ಸೆಪ್ಪಂಬರ್‌ ಮಾಹೆಯಲ್ಲಿ ನಡದ 
ಅಧಿವೇಶನದಲ್ಲಿ ವಿಧಾನ ಪರಿಷತ್ತಿನ ಮಾನ್ಯ ಸದಸ್ಯರಾದ ಶ್ರೀ ಬಸವರಾಜ್‌ ಪಾಟೀಲ್‌ ಇಟಗಿ ಹಾಗೂ ಇತರರು 
ನಾರಾಯಣಪುರ ಬಲದಂಡೆ ಮುಖ್ಯ ಕಾಲುವೆ ಕಿ.ಮೀ. 0.00 ರಿಂದ 95ರವರೆಗಿನ ಆಧುನೀಕರಣ ಕಾಮಗಾರಿಯ 
ಅಂದಾಜು ಮೊತ್ತವನ್ನು ಅನಾವಶ್ಯಕವಾಗಿ ಹೆಚ್ಚುವರಿ ಮಾಡಿ ಟಿಂಡರ್‌ ನೀಡಿ ಕಳಪೆ ಕಾಮಗಾರಿ ನಿರ್ವಹಿಸಿದ 
ಬಗ್ಗೆ M/s ADU INFRA ಎಂಬ ಗುತ್ತಿಗೆದಾರರ ವಿರುದ್ಧ ಹಾಗೂ ಇದಕ್ಕೆ ಸಹಕರಿಸಿದ ಅಧಿಕಾರಿಗಳ ವಿರುದ್ಧ 
ಕ್ರಮ ಜರುಗಿಸುವಂತೆ ಪ್ರಸ್ತಾಪಿಸಿರುತ್ತಾರೆ. 


1. ಮೇಲೆ ಊರಲ್ಲಿ ಓದಲಾದ ದಿನಾಂಕ 12/08/2020ರಲ್ಲಿ ಶ್ರೀ ಚಂದ್ರಶೇಖರ್‌ ಮತ್ತು ಇತರರು 


“ಕತಿಗುಪ್ನೆ, ಬೆಂಗಳೂರು ಇವರು ಮಾನ್ಯ ಮುಖ್ಯ ಕಾರ್ಯದರ್ಶಿಯವರಗೆ ಸಲ್ಲಿಸಿದ ದೂರರ್ಜಿಯಲ್ಲಿ ಖ/s 


ADU INFRA ಎ೦ಬ ಗುತ್ತಿಗೆದಾರರು ಜಲಸಂಪನ್ಮೂಲ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಕೃಷ್ಮಾ ಭಾಗ್ಯ 
ಜಲ ನಿಗಮ ನಿಯಮಿತ, ಕರ್ನಾಟಿಕ ನೀರಾವರಿ ನಿಗಮ ನಿಯಮಿತ, ಕಾವೇರಿ ನೀರಾವರಿ ನಿಗಮ 


ಸ ನಿಯಮಿತ ಮತ್ತು ವಿಶೇಶ್ವರಯ್ಯ ಜಲ ನಿಗಮ ನಿಯಮಿತ ಅಡಿಯಲ್ಲಿ ಬೃಹತ್‌ ನೀರಾವರಿ 
" ್ರಾಮಗೊರಿಗಳನ್ನು ಪಡೆದುಕೊಂಡು ನೈಜ ದರಕ್ಕಿಂತ ಹೆಜ್ಜಿನ ಮೊತ್ತ ದಾಖಲಿಸಿ ಆಡಳಿತಾತ್ಮಕ 


ಅನುಮೋದನೆ ಪಡೆದು ತದನಂತರ ಸದರಿ ಕಾಮಗಾರಿಗಳಿಗೆ ಹೆಚ್ಚುವರಿ ಮೊತ್ತವನ್ನು ಯಾವುದೇ 
ಆಧಾರವಿಲ್ಲದೇ ಪರಿಷ್ಕರಿಸಿ ಹೆಚ್ಚಿನ ಮೊತ್ತಕೆ ಕಾಮಗಾರಿಗಳನ್ನು ಪೂರ್ಣಗೊಳಿಸಿದ್ದು, ಇದರಿಂದ 
ಸರ್ಕಾರಕ್ಕೆ ಹೆಚ್ಚಿನ ಆರ್ಥಿಕ ಹೊರೆ ಉಂಟಾಗಿ ಭ್ರಷ್ಕಾಚಾರ ಎಸಗಿದ್ದಾರೆಂದು ಆರೋಪಿಸುತ್ತಾರೆ ಹಾಗೂ 
ಈ ಸಂಬಂಧ ಹಲವಾರು ಅಧಿಕಾರಿಗಳ ಭಾಗಿಯಾಗಿರುತ್ತಾರೆ ಎಂದು ತಿಳಿಸುತ್ತಾ ಈ ಬಗ್ಗೆ ಸಮಗ್ರ 
ತನಿಖೆಯನ್ನು ನಡೆಸುವಂತೆ ಆಗ್ರಹಿಸಿರುತ್ತಾರೆ. 


1. ಮೇಲೆ (0ರಲ್ಲಿ' ಓದಲಾದ ದಿನಾಂಕ 25.11.2020 ರಲ್ಲಿ ಈ ಕೆಳಕಂಡ ಜಲಸಂಪನ್ಮೂಲ 
ಇಲಾಖೆಯ ಬೃಹತ್‌ ಕಾಮಗಾರಿಗಳಲ್ಲಿ ದೋಷಪೂರಿತ ಅಂದಾಜನ್ನು ತಯಾರಿಸಿ ಹಾಗೂ ನಿರ್ಮಾಣದ 
ಹಂತದಲ್ಲಿ ನಿಯಮಾವಳಿಗಳನ್ನು ಪಾಲಿಸದೇ ಹೆಚ್ಚುವರಿ ಕಾಮಗಾರಿಗಳನ್ನು ನಿರ್ವಹಿಸಲು ಅವಕಾಶ 
ನೀಡಿ ಸರ್ಕಾರಕ್ಕೆ ಹೆಚ್ಚಿನ ಆರ್ಥಿಕ ನಷ್ಟ ಉಂಟಾಗಿದೆ ಎಂದು ಪ್ರಸ್ತಾಪಿಸಿರುವ ಬಗ್ಗೆ ಸಮಗ್ರ 
ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲು ಶ್ರೀ ಎಸ್‌.ಜೆ. ಚನ್ನಬಸಪ್ಪ, ನಿವೃತ್ತ ಸರ್ಕಾರದ ಕಾರ್ಯದರ್ಶಿಗಳು, 
ಜಲಸಂಪನ್ನೂಲ ಇಲಾಖೆ ಹಾಗೂ ಶ್ರೀ ಎಂ.ೆ.ವೆಂಕಟರಾಮ್‌, ಅಂದಿನ ಮುಖ್ಯಮಂತ್ರಿಗಳ ತಾಂತ್ರಿಕ 
ಸಲಹೆಗಾರರು ಇವರುಗಳೊಂಡಂತೆ ಸತ್ಯ ಶೋಧನಾ ಸಮಿತಿಯನ್ನು ರಚಿಸಿ ಮೂರು ತಿಂಗಳ ಒಳಗೆ 
ಸರ್ಕಾರೆಕೆ ವರದಿ ಸಲ್ಲಿಸುವಂತೆ ಸರ್ಕಾರವು ಆದೇಶಿಸಲಾಗಿತ್ತು. 


0 ಹೇಮಾವತಿ ಯೋಜನೆಯ ಹೇಮಾವತಿ ಎಡದಂಡೆ ನಾಲೆ ಸರಪಳಿ 0 ರಿಂದ 72.267 ಕಿ.ಮೀ. 
ವರೆಗಿನ ರಿ-ಮಾಡೆಲಿಂಗ್‌ ಕಾಮಗಾರಿಯ ರೂ.562.30/- ಕೋಟಿ ಮೊತ್ತದ ಕಾಮಗಾರಿ ಬಗ್ಗೆ. 


4 ಣಾ 
॥ ಹೇಮಾವತಿ ಎಡದಂಡೆ ನಾಲೆ (ಸಾಹುಕಾರ ಚನ್ನಯ್ಯ ನಾಲ) ಸರಪಳಿ 72.26 ರಿಂದ 214.30 
8.ಮೀ. ವರೆಗಿನ ನಾಲೆಯ ಆಧುನೀಕರಣ ಕಾಮಗಾರಿಯ ರೂ.80958.30/- (ಎಂಟು ನೂರ 


ಒಂಭತ್ತು ಕೋಟಿ, ಐವತ್ತೇಂಟು ಲಕ್ಷದ ಮೂವತ್ತು ಸಾವಿರ ಮಾತು ಗಳ ಮೊತ್ತದ ಕಾಮಗಾರಿ 
ಬಗ್ಗೆ. . 


(ಣಗ ಘಟಪ್ರಭಾ ಎಡದಂಡೆ ಕಾಲುವೆಯಡಿ ಬರುವ ಆಧುನೀಕರಣ ಕಾಮಗಾರಿಯ ರೂ.573-28/- 
ಕೋಟಿ ಮೊತ್ತದ ಕಾಮಗಾರಿ ಬಗ್ಗೆ. 


ಉ ಹೊಳೆನರಸೀಪುರ ತಾಲ್ಲೂಕು, ಮಾವಿನ ಕೆರೆ ಗ್ರಾಮದ ಹತ್ತಿರ ಹೇಮಾವತಿ ನದಿಯಿಂದ 
ನೀರನ್ನು ಎತ್ತಿ ಹಾಸನ ತಾಲ್ಲೂಕಿನ ದುದ್ದ ಹಾಗೂ ಶಾಂತಿ ಗ್ರಾಮ ಹೋಬಳಿಗಳ 160 
ಕೆರೆಗಳು ಹಾಗೂ 10 ಕಟ್ಟೆಗಳಿಗೆ ಕುಡಿಯುವ ನೀರಿಗಾಗಿ ನೀರನ್ನು ಹರಿಸುವ (ತುಂಬಿಸುವ) 
ಯೋಜನೆಯ ರೂ33300 ಕೋಟಿ (ರೂಪಾಯಿ ಮುನ್ನೂರ ಮೂವತ್ತೂರು ಕೋಟಿಗಳು 
ಮಾತು) ಗಳ ಮೊತ್ತದ ಕಾಮಗಾರಿ ಬಗ್ಗೆ. ' 


 ಕೃಷ್ನಾ ಮೇಲ್ಲಂಡ ಯೋಜನೆಯ ಹಂತ-2 ರ ನಾರಾಯಣಪುರ ಬಲದಂಡೆ ಕಾಲುವೆ ಕಿ.ಮೀ. 
00೦ ವಂದ 95.00 ರವರೆಗಿನ ಕಾಲುವೆ ಜಾಲದ ರೂ75000 ಕೋಟಿ ಅಂದಾಜು ಮೊತ್ತದ 
ಆಧುನೀಕರಣ ಕಾಮಗಾರಿಗೆ ತಾತ್ಮಿಕ ಆಡಳಿತಾತಕ ಅನುಮೋದನೆ ನೀಡಿದೆ ಮತ್ತು 
ಮೊದಲನೇ ಹಂತದಲ್ಲಿ ರೂ.375.00 ಕೋಟಿಗಳ ಮೊತ್ತದ ಕಾಮಗಾರಿ ಬಗ್ಗೆ. 


ಊ ಏತ್ತಿನಹೊಳೆ ಯೋಜನೆಯ ರೂ 12,912.36 ಕೋಟಿ ಮೊತ್ತದ 2012-13ರ ದರ ಪಟ್ಟಿಯಂತೆ 
ಪರಿಷ್ಕತ ವಿವರವಾದ ಯೋಜನಾ ಮೊತ್ತಕ್ಕೆ ಅನುಮೋದನೆ ನೀಡಿದ್ದು, ಅದರಡಿಯಲ್ಲಿ, 


A 


ಎತ್ತಿನಹೊಳೆ ವಿಭಾಗ ನಂ.4 ಮಧುಗಿರಿ ವಿಭಾಗದ ಕಾಮಗಾರಿಯಾದ CONSTRUCTION OF 
GOWRIBIDANUR GRAVITY FEEDER CANAL 0-81 ಕಾಮಗಾರಿಯ ಬಗ್ಗೆ. - 


ಮಲಪ್ರಭ ಯೋಜನೆಯ ಮಲಪುಭಾ ಮುಖ್ಯ ಕಾಲುವೆ, ಹಂಚು, ಉಪಹಂಚು ಕಾಲುವೆ 
ಹಾಗೂ ಲ್ಯಾಟರಲ್ಸ್‌ ಗಳ ಎರಡನೇ ಹಂತದ ಆಧುನೀಕರಣ ಕಾಮಗಾರಿಗಳ ಮೊದಲನೇ 
ಹಂತದ ರೂ.1,000.00/- ಕೋಟಿಗಳ ಮೊತ್ತದ ಕಾಮಗಾರಿ ಬಗ್ಗೆ. 


wi) “ಮಲಪ್ರಭಾ ಯೋಜನೆಯ ಮಲಪ್ರಭಾ ಮುಖ್ಯ ಕಾಲುವೆ ಹಾಗೂ ವಿತರಣಾ ಕಾಲುವೆಯ 
ಆಧುನೀಕರಣ ಕಾಮಗಾರಿಗಳ ರೂ. 112000 ಕೋಟಿ ಮೊತ್ತದ ವಿವರವಾದ ಯೋಜನಾ 
ವರದಿಯ ಕಾಮಗಾರಿಯ ಬಗ್ಗೆ” 


12 ಮೇಲೆ ಖರಲ್ಲಿ ಓದಲಾದ ದಿನಾಂಕ: 010.201 ರಲ್ಲಿ ಸತ್ಯ ಶೋಧನಾ ಸಮಿತಿಯು 
ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ಸಮಗ್ರವಾಗಿ ತನಿಖೆ ನಡಸಿ ವಿವರವಾದ ತನಿಖಾ ವರದಿಯನ್ನು ಸರ್ಕಾರಕ್ಕೆ 


ಸಲ್ಲಿಸಿದೆ. ಸದರಿ ತನಿಖಾ ವರದಿಯಲ್ಲಿ ಸಮಿತಿಯು ಈ ಕೆಳಕಂಡಂತೆ ಶಿಫಾರಸ್ಸುಗಳನ್ನು ಮಾಡಿರುತ್ತದೆ. 
ಸಮಿತಿಯ ಶಿಫಾರಸ್ಸುಗಳು ಈ ಕೆಳಕಂಡಂತೆ ಇರುತ್ತದೆ. 


D In the light of the General Comments & General Observations (Chapter-2) and 
Findings of the Committee traversed under individual works in the respective Chapters 
(Chapters 3 - 10), the Committee holds that there is no substance in the malicious 
allegations made by the Complainants, Chandrashekar & others and the Raickur Mitra 
News paper, which are found to be bald and hollow. There are no convincing & 
clinching evidences from the records to prove any irregularity allegedly committed by 
the officials or any fraud by the contractors. All the required procedures are found to 


2 


4 


DN 


5 


have been followed in the Process of preparation and sanctioning of the estimates, 
enirusiment of works and the execution of works. If such baseless and false allegations 


gaining cheap publicity. To allege without any basis that there exists a nexus between 
the officials and the contractors can only be held as hypothetical and preposterous, As 
such, the Committee refects all the allegations made by the Complainants in their 
complaints. 


Regarding the allegation that the ‘estimates were defective, the Committee reiterates, for 
reasons already explained in Chapter-2 and in the Chapters of individual works 
(Chapter-3 to 10), that Just because there are some deficiencies in the assessment of 
quantities in embankment items, itis unjustified to label the éntire estimates as 
defective. Given the fact that the estimates have passed through various levels and also 
cleared by the Estimates Review Committee which is a Technical Experts body, it will 
be great injustice to hold any particular officials responsible Jor the deficiencies in the 


- -@8fimates. As the estimates were prepared by Private Consultants who are expected to 


be experts and Professionals in their feld, the omissions and commissions in the 


| estimates as discussed in the respective chapters of individual works will have to be 
inevitably attributed to inadequate investigations by the Private Consultants only. 


Under these circumstances, the allegation made by the Complainants in this regard is 
rejected. 


ರ Regarding the allegations that there are irregularities in the entrustment of works, as 


already discussed in detail under Chapter -2, all the required procedures in terms of the 
Provisions in the KTPP Act have been followed in the tendering process and in the 
enirusiment of works by adopting e-procurement & two cover system with stringent pre- 
qualification conditions and Zing wide publicity to the tender notifications. The 
tenders have been carefully examined at all levels and cleared by Tender Scrutiny 
Committee which again is an expert technical body. The Committee thus finds no 
documentary evidences to prove any irregularities in the entrustment of works. 


- As regards the allegation of executing excess quantities resulting in financial losses‘to 


Government, the malter has been discussed elaborately under the work-wise Chapters 
{Chapter — 3 to 10) which reveals that no excess quantities are executed more than whal 
were provided in the contracts or more than what were required on ground except in 
the work of remodelling of HLBC from Ch.0.00 to 72.26 km where the reasons for the 
EFI arising from this contract have been examined in depth at various levels before 
sanctioning (this matter is discussed exhaustively in Chapter — 7). Contrarily there has 
been marked savings to Government on account of reducing the embankment quantities 


6 


in the work of modernization of NRBC under KBJNL, which clearly disproves the 
allegations made by the Complainants in this regard. 


5) . Regarding the allegation that the contractors have got the schedule of rates prepared to 
their advantage by producing false quotation for the cost of materials in collusion with 
the officials, the allegation of the Complainant in this regard is nothing short of 
imagination and therefore held as baseless. 


13. ಕಾಮಗಾರಿಗಳ ಕುರಿತು ಸಮಿತಿಯು ಮಾಡಿರುವ ಶಿಫಾರಸ್ಸುಗಳ ಪ್ರಕಾರ (Work-wise 
Recommendations) ನಾರಾಯಣಪುರ ಬಲಧಂಡೆ ಕಾಲುವೆಯ ಆಧುನೀಕರಣ ಮತ್ತು ಘಟಪ್ರಭಾ 
ಎಡದಂಡೆ. ಕಾಲುವೆಯ ಆಧುನೀಕರಣ ಕಾಮಗಾರಿಗಳಲ್ಲಿ ಔಂಗ ೩೩ ದಿಂದ ತಂದಿರುವ ಮಣ್ಣಿನ 
ಪರಿಮಾಣದಲ್ಲಿ ಕಡಿಮೆ ಮಾಡಿರುವುದು, ಘಟಿಪ್ರಭಾ ಎಡದಂಡೆ ಕಾಲುವೆಯ ಆಧುನೀಕರಣ ಮತ್ತು 
ಹೇಮಾವತಿ ಎಡದಂಡೆ ಕಾಲುವೆಯ ಭಾಗವಾದ. ಸಾಹುಕಾರ ಚನ್ನಯ್ಯ ಕಾಲುವೆಯ ಆಧುನೀಕರಣ 
ಕಾಮಗಾರಿಗಳಲ್ಲಿನ excavation in hard rock by controlled blasting ೫೬ಔ೦ನ ಪರಿಮಾಣದಲ್ಲಿ ಕಡಿತ 
ಮಾಡಿರುವುದು ಹಾಗೂ ಆದೇ ಸಾಹುಕಾರ ಚನ್ನಯ್ಯ ಕಾಲುವೆಯ ಆಧುನೀಕರಣ ಕಾಮಗಾರಿಯಲ್ಲಿ 
excavated hard rock ನಲ್ಲಿನ taking har ನ್ನು ಗುತ್ತಿಗೆದಾರರಿಂದ ವಸೂಲಿ ಮಾಡುವುದು, ಈ 
ರೀತಿಯಾಗಿ ಹೆಚ್ಚುವರಿ ಪಾವತಿಯಾಗಿರುವ/ ಪಾವತಿಯಾಗಬೆಕಾಗಿರುವ ಒಟ್ಟು ಸುಮಾರು 52 ಕೋಟಿ 
.ರೂಗಳಷ್ಟು : ಮೊತ್ತವನ್ನು : `ಸಂಬಂಧಿಸಿದ ಗುತ್ತಿಗೆದಾರರ -ಬಿಲ್ಲುಗಳಲ್ಲಿ ಸರಿಹೊಂದಿಸಬೇಕೆಂದು 
ಸಮಿತಿಯು ಶಿಫಾರಸ್ಸು ಮಾಡಿರುತ್ತದೆ. 


14. ಮೇಲೆ (13ರಲ್ಲಿ ಓದಲಾದ ದಿನಾಂಕ: 15.03.2021ರಲ್ಲಿ ಜಲಸಂಪನ್ಮೂಲ ಇಲಾಖೆಯ ಅಪರ 
ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ; ಜಲಸಂಪನೂಲ ಇಲಾಖೆಯ ಕಾರ್ಯದರ್ಶಿ, ಹಾಗೂ ನಾಲ್ಕು 
ನಿಗಮಗಳ ವ್ಯವಸ್ಥಾಪಕ ನಿರ್ದೇಶಕರುಗಳನ್ನೊಳಗೊಂಡಂತೆ ನಡೆದ ಸಭೆಯಲ್ಲಿ ಸತ್ಯ ಶೋಧನಾ ಸಮಿತಿಯು 
ಸಲ್ಲಿಸಿರುವ ವರದಿಯ ಬಗ್ಗೆ ಚರ್ಚಿಸಲಾಗಿತ್ತು. ಸದರಿ. ಸಭೆಯಲ್ಲಿ ಸತ್ಯ ಶೋಧನಾ ಸಮಿತಿಯು ಸಲ್ಲಿಸಿರುವ 
“ವರದಿಯನ್ನು ಒಪ್ಪುವುದರ ಜೊತೆಗೆ ಸಮಿತಿಯು ನೀಡಿರುವ ಸಾಮಾನ್ಯ ಶಿಫಾರಸ್ಸುಗಳಿಗೆ ಸಂಬಂಧಿಸಿದಂತೆ 
ಪ್ರತ್ಯೇಕವಾಗಿ ಅಭಿಪ್ರಾಯವನ್ನು ಸಲ್ಲಿಸಲು ವ್ಯವಸ್ಥಾಪಕ ನಿರ್ದೇಶಕರುಗಳು ಕಾಲಾವಕಾಶ ಕೋರಿರುತ್ತಾರೆ. 


15. ಮೇಲಿನ ಕಂಡಿಕೆಗಳಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ, ಪ್ರಸ್ತಾಪಿಸಿರುವ ಕಾಮಗಾರಿಗಳ ಬಗ್ಗೆ ತನಿಪ 
ನಡೆಸಿ ಸತ್ಯಶೋಧನಾ ಜಂಟಿ ಸಮಿತಿಯು ಸರ್ಕಾರಕ್ಕೆ ಸಲ್ಲಿಸಿರುವ ತನಿಖಾ ವರದಿಯಲ್ಲಿನ ಶಿಫಾರಸ್ತು 
ಹಾಗೂ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಚರ್ಚಿಸಿ, 
ತೆಗೆದುಕೊಂಡ ತೀರ್ಮಾನದಂತೆ ಮತ್ತು ನಾಲ್ಕು ನಿಗಮಗಳ ವ್ಯವಸ್ಥಾಪಕ ನಿರ್ದೇಶಕರುಗಳು ನೀಡಿದ 
ಸಹಮತಿಯನ್ನು ಪರಿಗಣಿಸಿ .M/s ADU N೯್ಣA ಎ೦ಬ ಗುತ್ತಿಗೆದಾರರು ನಡೆಸುತ್ತಿರುವ ಕಾಮಗಾರಿಗಳಲ್ಲಿ 
ಅವ್ಯವಹಾರ ನಡೆದಿದೆ ಎಂಬ ಬಗ್ಗೆ ಶ್ರೀ ಚಂದ್ರಶೇಖರ್‌ ಮತ್ತು ಇತರರು ಸರ್ಕಾರಕ್ಕೆ ಸಲ್ಲಿಸಿರುವ 
ದೂರರ್ಜಿಗೆ ಸಂಬಂಧಿಸಿದಂತೆ ಈ ಕೆಳಕಂಡಂತೆ ಆದೇಶ. 


ಸರ್ಕಾರದ ಆದೇಶ ಸಂಖ್ಯ: ಜಸ೦ಇ 146 ಸೇಇವಿ 2020 
ಬೆಂಗಳೂರು. ದಿನಾ೦ಕ: 05.07.2021 


16. ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಜಲಸಂಪನ್ಮೂಲ ಇಲಾಖೆಯ 
ಅಧೀನದಲ್ಲಿ ಬರುವ ಕರ್ನಾಟಿಕ ನೀರಾವರಿ ನಿಗಮ ನಿಯಮಿತ, ಕಾವೇರಿ ನೀರಾವರಿ ನಿಗಮ ನಿಯಮಿತ, 
ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತ, ಹಾಗೂ ವಿಶ್ನೇಶ್ವರಯ್ಯ ಜಲ ನಿಗಮ ನಿಯಮಿತದ ವ್ಯಾಪ್ತಿಯಲ್ಲಿ 
M/s ADU INFRA ಎ೦ಬ ಗುತ್ತಿಗೆದಾರರು ನಿರ್ವಹಿಸಿದ ಪ್ರಸ್ತಾವನೆಯ ಕಂಡಿಕೆ 11ರಲ್ಲಿ ವಿವರಿಸಿರುವ ಎಲ್ಲಾ 


pV) 


7 


ಎಂಟು ಕಾಮಗಾರಿಗಳಲ್ಲಿ ನಡೆದಿದ ಎನ್ನಲಾದ ಅವ್ಯವಹಾರಕ್ಕೆ ಸಂಬಂಧಿಸಿದಂತೆ, ಸತ್ಯ ಶೋಧನಾ 

ಸಮಿತಿಯು ತನಿಖೆಯನ್ನು ನಡೆಸಿ ಅನುಬಂಧ 1 ಮತ್ತು 2ರಲ್ಲಿ (Work wise Reccomendation) (ಲಗತ್ತಿಸಿದೆ) 

ಸರ್ಕಾರಕ್ಕೆ ಸಲ್ಲಿಸಿದ ತನಿಖಾ ವರದಿಯಲ್ಲಿ ವಿವರಿಸಿರುವಂತೆ ಕಾಮಗಾರಿಗಳ ಅಂದಾಜು ಪಟ್ಟಿಗಳ 

ತಯಾರಿಕೆಯಲ್ಲಾಗಲೀ ಅಥವಾ ಕಾಮಗಾರಿಗಳ ಅನುಷ್ಠಾನದಲ್ಲಾಗಲೀ ಯಾವುದೇ ಅವ್ಯವಹಾರಗಳು 

ಸಾಬೀತಾಗಿರುವುದಿಲ್ಲವೆಂದೂ ಮತ್ತು ಈ ಕಾರಣಗಳಿಂದಾಗಿ ಯಾವುದೇ ಅಧಿಕಾರಿಯನ್ನಾಗಲಿ ಅಥವಾ 

ಗುತ್ತಿಗೆದಾರರನ್ನಾಗಲೀ ಹೊಣೆಗಾರರನ್ನಾಗಿ ಮಾಡಲಾಗದು ಎಂದು ಹಾಗೂ ದೂರುದಾರರು ಮಾಡಿರುವ 

ಆಪಾದನೆಗಳೆಲ್ಲವೂ ಆಧಾರ ರಹಿತವಾಗಿದೆ ಎಂದು ಮತ್ತು ಕಂಡಿಕೆ 13ರಲ್ಲಿ ವಿವರವಾಗಿ ಪ್ರಸ್ತಾಪಿಸಿದಂತೆ ' 
ಹೆಚ್ಚುವರಿ ಪಾವತಿಯಾಗಿರುವ/! ಪಾವತಿಯಾಗಬೇಕಾಗಿರುವ ಒಟ್ಟು ಸುಮಾರು 52 ಕೋಟಿ ರೂ.ಗಳಷ್ಟು 

ಮೊತ್ತವನ್ನು ಸಂಬಂಧಿಸಿದ . ಗುತ್ತಿಗೆದಾರರ ಬಿಲ್ಲುಗಳಲ್ಲಿ ಸರಿಹೊಂದಿಸಬೇಕೆಂದು ಸಮಿತಿಯು 

ಮಾಡಿರುವ ಶಿಫಾರಸ್ಸನ್ನು ಒಪ್ಪಿ ಸರ್ಕಾರವು ಪ್ರಕರಣವನ್ನು ಮುಕ್ತಾಯಗೊಳಿಸಲಾಗಿದೆ. 


1. ಸತ್ಯ ಶೋಧನಾ ಸಮಿತಿಯು ಸಲ್ಲಿಸಿರುವ ತನಿಖಾ ವರದಿಯಲ್ಲಿ ಮಾಡಿರುವ ಸಾಮಾನ್ಯ 
"ಶಿಫಾರಸ್ಸುಗಳನ್ನು ಅನುಷ್ಠಾನಗೊಳಿಸುವ ಬಗ್ಗೆ ಎಲ್ಲಾ ನಿಗಮಗಳ ವ್ಯವಸ್ಥಾಪಕ ನಿರ್ದೇಶಕರುಗಳು 
ಸೂಕ್ತ ಕ್ರಮ ಕೈಗೊಂಡು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಮಾನುಸಾರ 
ಮತ್ತು ಅವರ ಹೆಸರಿನಲ್ಲಿ, 


(ಹೆಚ್‌: ಎಂ. ಮಂಜುನಾಥ್‌) 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಬ ಜಲಸಂಪನೂಲ ಇಲಾಖೆ (ಸೇವೆಗಳು-ಎ). 


ಪ್ರಧಾನ ಮಹಾಲೇಖಪಾಲರು (ಸಾಮಾನ್ಯ ಮತ್ತು ಸಾಮಾಜಿಕ ವಲಯ, ಲೆಕ್ಕಪರಿಶೋಧನೆ 1 
(ಆರ್ಥಿಕ ಮತ್ತು ರಾಜಸ್ತ ವಲಯ ಲೆಕ್ಕಪರಿಶೋಧನೆ/(ಲೆಕ್ಗಗಳು ಮತ್ತು ಹಕ್ಕುಸ್ಮಾಮ್ಪ, ಕರ್ನಾಟಕ, 
ಬೆಂಗಳೂರು. 1 

೭ ಅಪರ ಮುಖ್ಯ ಕಾರ್ಯದರ್ಶಿಗಳು, ಆರ್ಥಿಕ ಇಲಾಖೆ, ವಿಧಾನಸೌಧ, ಬೆಂಗಳೂರು. 

3. ಮಾನ್ಯ ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿಗಳು, ಕರ್ನಾಟಿಕ ಸರ್ಕಾರ, ವಿಧಾನಸೌಧ, 

ಬೆಂಗಳೂರು. | ; 

ವ್ಯವಸ್ಥಾಪಕ ನಿರ್ದೇಶಕರು, ಕಾವೇರಿ ನೀರಾವರಿ ನಿಗಮ ನಿ, ಬೆಂಗಳೂರು ಮೈಸೂರು. 

ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನೀರಾವರಿ ನಿಗಮ ನಿ, ಬೆಂಗಳೂರು 1ಧಾರವಾಡ 

ವ್ಯವಸ್ಮಾಪಕ ನಿರ್ದೇಶಕರು, ಕೃಷ್ಣ ಭಾಗ್ಯ ಜಲ ನಿಗಮ ವಿ. ಬೆಂಗಳೂರು /ಆಲಮಲಟ್ಟಿ. 

ವ್ಯವಸ್ಥಾಪಕ ನಿರ್ದೇಶಕರು, ವಿಶೇಶ್ವರಯ್ಯ ಜಲ ನಿಗಮ ನಿ, ಬೆಂಗಳೂರು !ಚಿತುದುರ್ಗ. 

ಶ್ರೀ ಎಸ್‌.ಜಿ.ಚನ್ನಬಸಪ್ಪ, ನಿಮತ್ತ ಕಾರ್ಯದರ್ಶಿಗಳು, ನಂ.2389, ಪೈಪಲ್ಕೆನ್‌ ರಸ್ತೆ, 2ನೇ ಹಂತ, 

ಕುಮಾರಸ್ವಾಮಿ ಲೇಔಟ್‌, ಬೆಂಗಳೂರು-560 078. 

9. ಶ್ರೀ ಎಂಕೆ.ವೆಂಕಟರಾಮ್‌, ಅಂದಿನ ಮುಖ್ಯಮಂತ್ರಿಗಳ ತಾಂತ್ರಿಕ ಸಲಹೆಗಾರರು; ಸಂ:726; 8ನೇ 
ಅಡ್ಡರಸ್ತೆ, 10ನೇ ಮುಖ್ಯರಸ್ತೆ, (ಇಂದಿರಾ ನಗರ ಕ್ಲಬ್‌ ಹತ್ತಿರ, ಹೆಚ್‌.ಎ.ಎಲ್‌. 2ನೇ ಹಂತ, 
ಬೆಂಗಳೂರು-560008. 

10. ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರ ಆಪ್ತ ಕಾರ್ಯದರ್ಶಿಯವರಿಗೆ. 

11. ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ಜಲಸಂಪನ್ಮೂಲ ಇಲಾಖೆ ರವರ ಆಪ್ತ 
ಕಾರ್ಯದರ್ಶಿಯವರಿಗೆ. | 

12. ಸರ್ಕಾರದ ಕಾರ್ಯದರ್ಶಿಗಳು, ಜಲಸಂಪನೂಲ ಇಲಾಖೆರವರ ಆಪ್ತ ಕಾರ್ಯದರ್ಶಿಯವರಿಗೆ. 

13. ಸರ್ಕಾರದ ಉಪ ಕಾರ್ಯದರ್ಶಿಗಳು, ಜಲಸಂಪನ್ಮೂಲ ಇಲಾಖೆರವರ ಆಪ್ತ ಸಹಾಯಕರಿಗೆ. 

14. ಸರ್ಕಾರದ ಅಧೀನ ಕಾರ್ಯದರ್ಶಿಗಳು (ತಾಂತ್ರಿಕ, ಜಲಸಂಪನ್ಮೂಲ ಇಲಾಖೆ! ಶಾಖಾ ರಕ್ಷಾ ಕಡತ: 

ಹೆಚ್ಚುವರಿ ಪ್ರತಿಗಳು. 


PxoMA 


ಸರ್ಕಾರದ ಆದೇಶ ಸಂಖ್ಯೆ: ಜಸಂಇ 146 ಸೇಇವಿ 2020 
ಬೆಂಗಳೂರು, ದಿನಾಂಕ: 05.07.2021ಕೆ, ' 


ಅನುಬಂಧ - 1 


FINAL CONCLUSIONS OF THE FACT FINDING COMMITTEE 


l. 


In the light of the General Comments & General Observations and Findings of the 
Committee traversed under individual works the Committee holds that there is no 
substance in the malicious allegations made by the Complainants; Chandrashekar & others 
and the Raichur Mitra News ‘paper, which are found to be bald and hollow. There are no 
convincing & clinching evidences from the records to prove any irregularity allegedly 
committed by the officials or any fraud by the contractors. All the required procedures are 
found to have been followed in the process of preparation and sanctioning of the estimates, 

entrustment of works and the execution of works. If such baseless and false allegations as 
made out by the complainants are entertained, they are bound to bring down not only the 
morale of the administrative machinery but also the credibility of the'contractors. It would 
be a travesty of justice to falsely implicate any officials for no fault of theirs on account of 
such baseless allegations which are nothing short of ulterior motives like gaining cheap 
piiblicity. To allege without any basis that there exists a nexus between the officials and the 
contractors can only be held as hypothetical and preposterous. As such, the Committee 
rejects all the allegations made by the Complainants in their complaints. 


Regarding the allegation that the estimates were defective, the Committee reiterates, that 


-just because there are some deficiencies in the assessment of quantities in embankment 


items, it is unjustified to, labet the entire estimates as defective. Given the fact that the 
estimates have passed through various levels and also cleared by the Estimates Review - 
Committee which is a Technical Experts body, it will be great injustice to hold any 
particular officials responsible for the deficiencies in the estimates. As the estimates were 
prepared by Private Consultants who are expected to be experts and professionals in their 
field, the omissions and commissions in the estimates as discussed in the respective 
chapters of individual works will have to be inevitably attributed to inadequate 
investigations by the Private Consultants only. Under these circumstances, the allegation 
made by the Complainants in this regard is rejected. 


Regarding the allegations that there are irregularities_in.the_entriistment-of-works, -all-the 
required procedures in terms of the provisions in the KTPP Act have been followed in the 
tendering process and in the entrustment of works by adopting e-procurement & two cover 


system with stringent pre-qualification conditions and giving wide publicity to the tender 


notifications, The tenders have been carefully examined at all levels and cleared by Tender 
Scrutiny Committee which again is an expert technical body. The Committee thus finds no 
‘documentary evidences to prove any irregularities in the entrustment of works. 


2 ಕೌ 


As regards the allegation of executing excess quantities resulting in financial losses to 
Government, which reveals that no excess quantities are executed more than what were 
provided in the contracts or more than what were required on ground except in the work of 
remodelling of HLBC from Ch.0.00 to 72.26 km where the reasons for the EFI arising 
from this contract have been examined in depth at various levels before sanctioning. 
Contrarily there has been marked savings to Government on account of reducing the 
embankment quantities in the work of modemization of NRBC under KBJNL, which 
clearly disproves the allegations made by the Complainants in this regard. 


Regarding the allegation that the contractors have got the schedule of rates prepared to 
their advantage by producing false quotation for the cost of materials in collusion with the 


officials. the allegation of the Complainant in this regard is nothing short of imagination 


and therefore held as baseless. 


ಅನುಬಂಧ - 2 


WORK-WISE RECOMMENDATIONS : 


Modernization of NRBC from Ch.0.00 to 95.00.Km. (Chanter), 


l. 


(a9) The workis in progress. 


(b)The Chief Engineer of KBJINL, O&M Zone, Narayanapur shall ensure strict compliance 
to his written submissions made to the Committee in the matter of reduction of 1.917 lakh 
cum (from 49.774 lakh cum provided in Schedule B item No.9 to 47.857 lakh cum) in the 
quantities of casing embankment. Out of the said revised embankment quantity of 47.857 
lakh cum, 5.537 lakh cum shall be deemed to have been executed for the SR & IP portions 
and outer slopes of embankment by using soil available from excavation and the balance 
42.32 lakh cum shall be considered as procured from borrow areas, resulting in a net 


. saving of Rs.42.78 or. 


(¢) Since the use of available excavated soil for the said embankment portions results in an 
extra item, and also since a portion of the quantity already executed with casing soil from 
borrow areas is now treated as casing embankment with soil available from excavation, an 
undertaking should be obtained from the contractor expressing his willingness for the re- 
conciled figures. Suitable adjustments in the quantities of embankment as discussed above 
may be made in the future RA bills. 


(d) The instructions given by Professor Subbarao of IISc on 07.07.2020 in the matter 
of removing the existing CNS layer completely and replacing it by fresh CNS soil .should 
be scrupulously followed during execution. 


3 


(©) The Chief Engineer may get the deep cut reaches fromm Km.81.390 to Km.81.690 and 
from Kza.84.520 to 85.000 inspected by the concemed Technical Experts Committee and 
expedite final decision in the matter of providing cut & cover in these reaches, 


expeditiously. 


(0 As opined by Professor Subbarao of IISc on 07.07.2020, the existing lining in 
cutting reaches shall be tested for compressive strength by taking cores and if the results 
are within the permissible limits, the lining provided may be retained. 


(8) . Since the due date of completion of the work as per the contract is 06.12.2020 
which is already over, the Chief Engineer in accordance with the assurance given by him to 
this Committee shall obtain a realistic programme fom the contractor for completion of 
the balance works in all respects including the work in the cutting reaches and that of the 
structures within a specific time frame and ensure strict compliance to the ‘same. Any 
default by the contrattor to adhere to the said revised programme shall be dealt with 
seriously and penalised in terms of the contract conditions. 


Modernization of MRBC Main Canal — 1" Work (FRM-1). 


2. - The work is completed and final bill is also settled. No specific recommendations are 
made. " ' ¢ 


ನ ; 
Modernization of balance works of Malaprabha Canal system — 2" Work (ERM-2) 


3. } The work is in progress. No specific recommendations are made. 
ಈ 


Modernization of Ghataprabha Left Bank Main Canal. 
4, The work is completed. 


5. . Since a quantity of 1.942 lakh cum available from excavation (this is an extra item) is 
now considered as re-used on embankment work (for SR & IP portions and for outer slopes 
of embankment), consequent on which the quantity of casing soil for embankment from 
approved borrow areas has reduced proportionately (from 31,25,689 cum as provided in 
Schedule B item No.14 to 29,31,492 cum), it has resulted in a deemed excess payment of 
Rs.7.13 cr. As the final bill for the work is not yet settled, this deemed excess payment of 
Rs.7.23 or., which is a result of mis-conception that the available excavated soil is not 
suitable for re-use on any. portion.of the embankment, shall-be adjusted-in-the-final-bill. 


6. In 3 reaches of the canal viz. from Km.40.500 to 41.300, Km.53.00 to Km.53.21 & 
Km.53.42 to Km.53.84, the village limits of Itnal village and Palabhavi village are at a 
distance of 372m and 385m respectively from the canal. 

As they are beyond the limit of 300m and also as there are no power lines, controlled 
blasting now admitted by the project authorities will have to be disallowed. The total 
‘quantity in these 3 reaches is 35083.10 cum. The difference in rate between ordinary 
blasting and controlled blasting being Rs.309.77 per cum, an amount of Rs.1,08,67,692/- 


4 ಕ್ಯ 


has been paid ‘in excess. This excess amount of Rs.108.68 lakhs caused due to a mis- 
jdeerient of the norms for controlled blasting shall be adjusted in the final bill. 


Remodelling of Hemavathy Left Bank Canal from Ch.0.00 to 72.26 km [elu Work) 
7 (9) The work is completed. 


(b) The EFI proposal amounting to Rs.141.92 cr. has been exhaustively scrutinized 
by the Technical Sub-Committee and also by the EFL Committee at Government Level 
headed by the Additional Chief Secretary, Finance Department and then fall cleared by 
the Board of Directors. 


(©) Certain allegations of irregularities in the execution of the work have been 
investigated by the Vigilance Cell of WRD headed by an IPS officer of the rank of IGP and 
the Vigilance Cell has held in its Report submited to Govemment that there was no 
substance in the Complaint. 


(d) The various factors leading to the above said EFI proposal have been investigated 

by 2 Investigation Officers, the terms of reference being (i) whether the estimate was 
defective and (ii) whether the excess quantities were executed without following the Rules 
and Procedures. The Investigation Report submitted by the Investigation Officers, wherein 
they have concluded that (i) the estimate cannot be held as defective and (ii) all the 
required Rules and Procedures have been followed in executing the excess quantity, has 
been accepted by Government in G.0. No. uಸoa 35 ಸೇaವ 2019 dated 07.02.2020. 


(©) Based on a complaint by one Ramalingaiah, the Lokayukta has conducted detailed 
investigation and also inspected the work site. After study of records submitted by the 
officers and after investigations, the Lokayukta has treated the Complaint (Complaint No. 


LOKMYS/2263¥2018) as closed. 
8. In the light of the above findings, the Committe is of the opinion that no 


further investigation i is warranted i in this matter. 


9. Though the work was completed long back i.e. on 30.08.2016 itself, the necessary 
completion certificate is not yet issued and the final bill is yet to be settled. As so much 
delay, even.after closure of.the complaint of similar nature by Lokayukta, is undesirable, 
the Managing Director and the Chief Engineer shall address these issues without further 
delay. | 


Modernization of Hemavathy Left Bank Canal from Ch.72.26 km to 214.30 (HLBC-2™ 


work) (Sahukar Channayya Canal).. 
10. The work is completed. 


11. 


13. 


5 


In the reach from Ch.104640 m to Ch.105000m of the canal, controlled blasting is 
seen to have been inadvertently admitted even though the village Gurugaranahally is 
situated at a distance of 398 m from the canal which is more than the limit of 300m. The 
quantity of hard rock excavation in this reach is 9790 cum. The approved rate for 
coritrolled blasting item is Rs.748.05 per cum (Schedule B item No.11) and the same for 


‘ordinary blasting is Rs.456.02 per cum (Schedule B item No.10), including 8% tender 


premium. The difference in rate. being Rs.292.03 per cum, excess payment made on this 
account will thus be Rs.28.59 lakhs. This excess payment which is a result of mis- 
judgement of the norms for controlled blasting shall be adjusted in the final bill. 


’ As the excavated hard rock quantity of 5.82 lakh cum had not been stacked during 
execution, the stacking charges will have to be deducted from the rate for the finished item 
of work and only the reduced rate will have to be adopted for payment. The amount of 
stacking charges shall therefore: be recovered and adjusted in the final bill that is due for 


Settlement. 


i .” In this case also the investigation by Lokayukta .has been completed and the 
complaint filed in this regard has been treated as closed by the Lokayukta in February 2020 


‘itself. Despite’this fact, the necessary completion certificate.is not yet issued and the. final 


bill.is also not yet'settled though the work was completed long back i.e. 31.08.2019. As the 
delay is undesirable, the Managing’ Director and the Chief Engineer shall address these 
issues without further delay. 


Dudda Shauthigrama Lift Scheme. 


14. The work is in progress. No specific recommendations are made. 
- Construction of Gowribidanur Gravity Feeder Canal 

15. The work is in progress. 

16. ‘The Chief Engineer shall immediately take necessary action to conduct the hydraulic 
model studies as suggested by the ERC as there isa change in the.state of flow in the 2 
receiving chambers and the tunnel. ' 

17. The Chief Engineer should. pursue with.the.Railway authorities‘expeditiously'and: get 


the General Arrangement Drawings for the railway crossing immediately after the 
proposed tunnel. " 


೧ 
un HN VA 
(H.M. Manjunath) - 
Under Secretary to Government , 
ls Water Resources Department(Services-A} 


